ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ ೦೭ನೇ ಜುಲೈ. 2014 
(ಸಮಯ: ಬೆಳಗ್ಗೆ 11.೦೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು | ಹನ್ನೆರಡನೇ ಪಟ್ಟ 
ಆ) ಅಐತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹನ್ನೆರಡನೇ ಪಟ್ಟ 


2. ವಿತ್ತೀಯ ಕಾರ್ಯಕಲಾಪಗಳು 


2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಮುಂದುವರೆದ ಚರ್ಚೆ, 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
14 ಕಂದಾಯ 


. ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ಕಾರ್ಕಳ ತಾಲ್ಲೂಕಿನ ಬೈಲೂರು ಪರಿಸರ 
pi ಅಥೋರಿಟ ಆಫ್‌ ಇಂಡಿಯಾ ಆಅಮಿಟೆಡ್‌ ಸ೦ಸ್ಥೆಯವರು ಸ್ಥಳೀಯವಾಗಿ 
ಯಾವುದೇ ಮಾಹಿತಿ ನೀಡದೆ ಸರ್ವೆ ಕಾರ್ಯ ನಡೆಸಿ ಗಡಿ ಗುರುತಿನ ಕಲ್ಲುಗಳನ್ನು 
ಹಾಕಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ವೈ. ಎನ್‌. ರುದ್ರೇಶಗೌಡ ಅವರು ಬೇಲೂರು ತಾಲ್ಲೂಕಿನ ಬರಪೀಡಿತ 
ಪ್ರದೇಶಗಳಾದ ಮಾದೀಹಳ್ಳಿ ಮತ್ತು ಹಳೇಬೀಡು ಹೋಬಳಯಲ್ಲ ಕುಡಿಯುವ 
ನೀರಿಗಾಗಿ ಯಗಚಿ ಏತ ನೀರಾವರಿ ಯೋಜನೆಯು ಪೂರ್ಣಗೊಳ್ಳದಿರುವುದರಿಂದ 
ರೈತರಿಗೆ ತೊಂದರೆಯುಂಬಾಗುತ್ತಿರುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ತಿಪ್ಪರಾಜು ಅವರು ರಾಯಚೂರು ಜಲ್ಲಾ ಸರ್ಕಾರಿ ಆಸ ಸ್ಪತ್ರೆಯ ಅವ್ಯವಸ್ಥೆ ಹಾಗೂ 
ಕಳಪೆ ಗುಣಮಟ್ಟದ ಹಷಧಿಗಳಂದ ಸಾರ್ವಜನಿಕರಿಗೆ ತೊ೦ದರೆಯಾಗುತ್ತಿರುವ ಬಗ್ಗೆ 
ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ., 


ಸಗ್ಗ 


4. ಕ್ರೀ ದುರ್ಯೋಧನ ಐಹೊಳೆ ಅವರು ಬೆಳಗಾವಿ ಜಲ್ಲೆಯ ರಾಯಬಾಗ ತಾಲ್ಲೂಕಿನ 
ಅಂಗನವಾಡಿ ಕೇಂದ್ರಗಳಲ್ಲ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಡಿ ಜಲ್ಲಾ 
ಪಂಚಾಯತಿಯು ಕೈಗೊಂಡಿರುವ ಕುಡಿಯುವ ನೀರಿನ ಯೋಜನೆ ಕಳಪೆಯಾಗಿರುವ 
ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ಅನುದಾನ ಜಡುಗಡೆಯಾಗಿದ್ದರೂ ಕಾಮಗಾರಿಗಳು 
ಪೂರ್ಣಗೊಳ್ಳದೆ ಇರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


5. ಶ್ರೀ ಎಂ.ಟ. ಕೃಷ್ಣಪ್ಪ ಅವರು ರಾಜ್ಯದಲ್ಲರುವ ಕಿರಿಯ ಪುರುಷ ಆರೋಗ್ಯ ಸಹಾಯಕರ 
ಹುದ್ದೆಗಳ ನೇಮಕಾತಿ ಮಾಡದಿರುವುದರಿಂದ. ಹಳ್ಳ ಪ್ರ ಪ್ರದೇಶಗಳಲ್ಲನ ಜನಸಾಮಾನ್ಯರಿಗೆ 
ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 


6. ಶ್ರೀ ಕೆ.ಜ.ಬೋಪ ಪಯ್ಯ ಅವರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲರುವ 
ಸರ್ಕಾರಿ ಆಸ್ಪತ್ರೆಗಳ ಅನೇಕ ವೈದ್ಯರ ಹುದ್ದೆಗಳು ಖಾಅಲುರುವುದರಿಂದ 
ಸಾರ್ವಜನಿಕರಿಗೆ ತೊಂದರೆಯುಂಬಾಗಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆಯ ಸಕಲೇಶಪುರ ತಾಲ್ಲೂಕಿನ 
ಕೆಲವು ಭಾಗವು ಸೇರಿದಂತೆ ಕೊಡಗು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಲ್ಲೆಗಳಲ್ಲ 
ಏಲಕ್ಕಿ ಬೆಳೆಗಳಗೆ ಕೊಕ್ಕೆ ಕಂದು ಕಟ್ಟೆರೋಗ ತಗಲ ರೈತರಿಗೆ ನಷ್ಟ 
ಉಂಟಾಗಿರುವುದರಿಂದ ಸಹಕಾರಿ ಸಂಘಗಳು ಮತ್ತು ಸಹಕಾರಿ ಬ್ಯಾಂಕ್‌ಗಳಲ್ಲ ರೈತರು 
ಮಾಡಿದ ಸಾಲವನ್ನು ಮನ್ನಾ ಮಾಡುವ ಬಗ್ಗೆ ಮಾನ್ಯ ಸ ಸಹಕಾರ ಮತ್ತು ಸ ಸಕ್ಷರೆ ಸಚಿವರ 
ಗಮನ ಸರ 


8. ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ ಜೊಲ್ಲೆ ಅವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 
ಸಂಸ್ಥೆಯ ವಾಹನಗಳಗೆ.. ಹೆದ್ದಾರಿಗಳಲ್ಲರುವ ಟೋಲ್‌ಗಳಲ್ಲ ಶುಲ್ಕ ಸಂಗ್ರಹಣೆಯಲ್ಲ 
ವಿನಾಯಿತಿ ನೀಡುವ ಬಗ್ಗೆ ಮಾನ್ಯ ಲೋಕೋಪ ಯೋಗಿ "ಸಚಿವರ ಗಮನ 
ಸೆಳೆಯುವುದು. 


9. ಕ್ರೀ ಕೆ.ಎಂ.ಶಿವಅ೦ಂಗೇಗೌಡ ಅವರು ಕಾಚೇನಹಳ್ಳ ಏತ ನೀರಾವರಿ ಯೋಜನೆಯ 
3ನೇ ಹಂತದ ಕಾಮಗಾರಿಗೆ ಶ೦ಕುಸ್ಥಾಪ ಪನೆಯಾಗಿ 2೦ ವರ್ಷಗಳು ಕಳೆದರೂ ಈ 
ಯೋಜನೆಯನ್ನು  ಕೈಗೆತ್ತಿಕೊಳ್ಳದಿರುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


10. ಎಸ್‌.ಆರ್‌. ವಿಶ್ವನಾಥ್‌ ಅವರು ನ೦ದಿಬೆಟ್ಟದಲ್ಲ ಹುಟ್ಟ ಹೆಸರಘಟ್ಟ- 
ಪ್ಹಗೊ೦ಡನಹಳ್ಳ ಬ್‌ ಕಾವೇರಿ ನದಿ ಸಂಗಮ. ಸೇರುವ ಅರ್ಕಾವತಿ ನದಿ 
| ಕುಮುದ್ವತಿ ನದಿಗಳ ಅಕ್ಕಪಕ್ನ್ಕದ 1 ಕಿ.ಮೀ. ವ್ಯಾಪ್ತಿಯಲ್ಲಿ ಯಾವುದೇ 
ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕೆ ಬಳಕೆ ಮಾಡುವಂತಿಲ್ಲವೆಂದು 
ಹೊರಡಿಸಿರುವ ಸರ್ಕಾರದ ಅಧಿಸೂಚನೆಗೆ ತಿದ್ದುಪಡಿ ತರುವ ಬಗ್ಗೆ ಮಾನ್ಯ 

ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 
ಪು.ತಿ.ನೋ., 


ಟ್‌ 


11. ಕ್ರೀ ಎಸ್‌. ಅಂಗಾರ ಅವರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಪುತ್ತೂರು ತಾಲ್ಲೂಕಿನ 
ಕಾಣೆಯೂರು ಸರ್ಕಾರಿ ಪ್ರಥಮ ದರ್ಜೆ "ಕಾಲೇಜನ್ನು ಬೆಳಂದೂರಿಗೆ 
ಸ್ಥಳಾ೦ತರಿಸಿರುವುದರಿ೦ದ ಕಾಣಿಯೂರಿನ ವಿದ್ಯಾರ್ಥಿಗಳಗೆ ಜು ಚು ಜೂ. 
ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ 
ಸೆಳೆಯುವುದು. 


12. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ 
ಹಾಸನ ತಾಲ್ಲೂಕಿನ ದುದ್ದ ಹೋಬಳಯ, ಆರ್‌.ಎಸ್‌.ಡಿ-1 ಉಪ ವಿಭಾಗ ಸಹಾಯಕ 
ಕಾರ್ಯಪಾಲಕ ಇಂಜನಿಯರ್‌ ರವರು ಹಾಸನದಲ್ಲ ಕೆಲಸ ನಿರ್ವಹಿಸುತ್ತಿರುವುದರಿಂದ 
ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


4. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಆರ್‌. ಅಶೋಕ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, 
ಬಸವರಾಜ ಬೊಮ್ಮಾಯಿ ಮತ್ತು "ಗೋವಿಂದ ೦೦. ತಟ. ಹಾಗೂ ಇತರರು 
ಸಕಾಲದಲ್ಲ ಮಳೆ ಹಕ ರಾಜ್ಯದ ಹಲವು ಅಲ್ಲೆಗಳಲ್ಲ ಬರಗಾಲ ಆವರಿಸುತ್ತಿರುವ 
ಹಿನ ಲೆಯಲ್ಲ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಾಗಿದ್ದ ಮುಂಖಾಗ್ರತೆ ಕ್ರಮಗಳನ್ನು 
ಈವರೆಗೆ ಕೈಗೊಳ್ಳದಿರುವ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಕೆ.ಆರ್‌. ರಮೇಶ್‌ಕುಮಾರ್‌, ಹೆಚ್‌.ವೈ.  ಮೇಟ ಮತ್ತು 
ಎನ್‌. ಚಲುವರಾಯಸ್ವಾಮಿ ಅವರುಗಳು 2೦೦೮ ಮತ್ತು 2೦೦7ರ ಆರ್ಥಿಕ 
ವರ್ಷದಿಂದ ಇಲ್ಲಯವರೆಗೆ ಕರ್ನಾಟಕ ರಾಜ್ಯದಲ್ಲಿರುವ ಸ್ವಯಂ ಸೇವಾ ಸಂಸ್ಥೆ ಸ್ಥೆಗಳು 
ವಿದೇಶದಿಂದ 106೨ ಕೋಟ ರೂ.ಗಳ ದೇಣಿಗೆಯನ್ನು ಪಡೆದು ವಿದೇಶಿ ವಿನಿಮಯ 
ನಿಯಂತ್ರಣ ಕಾಯ್ದೆ ಇತ್ಯಾದಿಯನ್ನು ಉಲ್ಲಂಘಿಸಿರುವ ಇಗ ಚರ್ಚೆ 


5. ಅರ್ಥ ಗಂಟೆ ಕಾಲಾವಧಿ ಚರ್ಚೆ 


ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು “ಚನ್ನರಾಯಪಟ್ಟಣ ತಾಲ್ಲೂಕಿನಲ್ಲ 
ಎ೦.ಎಸ್‌.ಐ.ಎಲ್‌ ಅಕ್ಷರ್‌ ಶಾಪ್‌ಗಳ” ಬಗ್ಗೆ ದಿನಾಂಕ: ೦೭.೦7.೭೦14 ರಂದು 
ಸದನದಲ್ಲಿ ಉತ್ತರಿಸುವ. ಪ್ರಶ್ನೆಗಳ ಎ೦ಟನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೇ: 18(1232)ಕ್ಷೆ 
ಒದಗಿಸಿರುವ ಉತ್ತರಕ್ಕೆ ರವಿ ಅರ್ಥ Hod ಕಾಲ ke 


ಹಿ.ಓ೦ಪ್ರಕಾಶ 
ಕಾಯ್‌ದರ್ಶಿ 


Raj Mr 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(wWww.kar.nic.in/kla) 


